ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
2. ಸದಸ್ಯರ ಹೆಸರು 


1242 


: ಶ್ರೀ ಸುನೀಲಗೌಡ ಬಸನಗೌಡ ಪಾಟೀಲ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು) 


3. ಉತ್ತರಿಸಬೇಕಾದ ದಿನಾಂಕ :22.092021 


4. ಉತ್ತರಿಸುವ ಸಚಿವರು 
ಸಚಿವರು. 


: ಮಾನ್ಯ ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ 


ಉಪ ಪ್ರಕ್ಲೆ 


ಉತ್ತರ 


ವಿಜಯಪುರ ವಿಮಾನ ನಿಲ್ಮಾಣದ 
ಕಾಮಗಾರಿಯು ಕುಂಠಿತಗೊಂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ವಿಜಯಪುರ ವಿಮಾನ ನಿಲ್ದಾಣದ 
ಕಾಮಗಾರಿಯು ಕುಂರಿತಗೊಂಡಿರುವುದಿಲ್ಲ. 
ಪ್ರಸ್ತುತ ಹಂತ-1ರ |. ಕಾಮಗಾರಿಗಳು 
ಪ್ರಗತಿಯಲ್ಲಿವೆ. 


ಸದರಿ ಕಾಮಗಾರಿಗೆ ಅನುದಾನದ ಕೊರತೆ 
ಇದೆಯೇ; 


ಸದರಿ ಕಾಮಗಾರಿಗೆ ಅನುದಾನದ ಕೊರತೆ 
ಇರುವುದಿಲ್ಲ. 


ಸದರಿ ಕಾಮಗಾರಿಯ ಅಂದಾಜು ಮೊತ್ತ 
"| ಎಷ್ಟು; ಮತ್ತು ಇಲ್ಲಿಯವರೆಗೆ ಖರ್ಚಾದ 
ಹಣ ಎಷ್ಟು; ಬಾಕಿ ಕಾಮಗಾರಿಯನ್ನು 
ಯಾವ "ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಲಾಗುವುದು; ಸದರಿ 
ಕಾಮಗಾರಿಯ ಸಂಪೂರ್ಣ 
ಮಾಹಿತಿಯೊಂದಿಗೆ ಅಂದಾಜು ಪತ್ರಿಕೆ 
ಹಾಗೂ ಸಂಬಂಧಪಟ್ಟಿ ದಾಖಲೆಗಳ 
ವಿವರ ನೀಡುವುದು? 


ವಿಜಯಪುರ ವಿಮಾನ ನಿಲ್ಮಾಣದ 
ಅಭಿವೃದ್ದಿಯನ್ನು ರೂ.220.00 ಕೋಟಿ 
ಅಂದಾಜು ಬೆಚ್ಚೆದಲ್ಲಿ ಕೈಗೊಳ್ಳಲಾಗುತ್ತಿದೆ. 
ಹಂತ-1ರ ಕಾಮಗಾರಿಗಳನ್ನು ರೂ.5.00 
ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದ್ದು, 


ರೂ.25.00ಕೋಟಿಗಳನ್ನು ಬಿಡುಗಡ 
ಮಾಡಲಾಗಿರುತ್ತದೆ. ಇಲ್ಲಿಯವೆರೆಗೆ 
ರೂ.23.50 ಕೋಟಿಗಳು ಖರ್ಚಾಗಿರುತ್ತದೆ. 
ವಿಜಯಪುರ ವಿಮಾನ ನಿಲ್ದಾಣದ 
ಕಾಮಗಾರಿಗಳು 2022ರ ಡಿಸೆಂಬರ್‌ 
ಅಂತ್ಯದೊಳಗೆ ಪೂರ್ಣಗೊಂಡು ವಿಮಾನ 
ಹಾರಾಟಿ ಕಾರ್ಯಾಚರಣೆಯನ್ನು 
ನಿರೀಕ್ಷಿಸಲಾಗಿದೆ. 

ಹಂತ-1ರ ಕಾಮಗಾರಿಗಳ ಅಂದಾಜು |' 


ಪಟ್ಟಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಸಂಖ್ಯೇಮೂಲಇ 112 ರಾಅವಿ 2021 


Ry 
ಸೂೋಮವಣ್ಮ) 
ವಸತಿ ಹಾಗೂ ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸುನೀಲಗೌಡ ಬಸನಗೌಡ ಪಾಟೀಲ 
(ಸ್ಲಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು ) ಇವರ ಚುಕೆ, ಗುರುತಿಲ್ಲದ 
ಪ್ರಶ್ನೆ ಸೆಂಖ್ಯ:1242ರ ಉಪ ಪ್ರಶ್ನೆ (ಇ)ರ ಅನುಬಂಧ 


ಪ್ರ.ಸಂ. ಕಾಮಗಾರಿಗಳು | ಅಂದಾಜು ವೆಚ್ಚ್‌ 


1 Airfield Pavements, City Side Roads / Pavements, 


. Air Side Roads / Pavements and Miscellaneous. ರೂ.95.00 ಕೋಟಿ 
2 Airside Box Culvert under Runway, Pipe Culverts, 
Cable crossings and Airside CC drains 


